ವಿಸೀರ್ಣದ ಬ್ಯಾರಿಕೇಡ್‌ ನ್ನು ಎಲೆಲ್ಲಿ 
ನಿರ್ಮಾಣ ಮಾಡಲಾಗಿದೆ; ಇದಕ್ಕೆ 
ಬಿಡುಗಡೆಗೊಳಿಸಲಾದ ಮೊತ್ತವೆಷ್ಟು: 
(ವಿವರ ನೀಡುವುದು) 


[) ಕರ್ನಾಟಿಕ ವಿಧಾನ ಪರಿಪತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನ ಸಂಖ್ಯೆ 1004 (1216) 
ಸದಸ್ಯರ ಹೆಸರು ಶ್ರೀ ಮರಿತಿಬ್ಬೇಗೌಡ 
ಶಿಕ್ಷಕರ ಕೇತು) 
ಉತ್ತರಿಸುವ ದಿನಾಂಕ 07.03.2022 
ಉತ್ತರಿಸುವವರು : ಅರಣ್ಯ, ಆಹಾರ, ನಾಗರಿಕ ಸರಬರಾಜು 
ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು. 
ಸ ಪ್ರಶ್ನ ಉತ್ತರ | 
ಅ) | ರಾಜ್ಯದಲ್ಲಿ ಆನೆಗಳ ಹಾವಳಿ| ಹೌದು. 
ತಡೆಗಟ್ಟಲು ರೈಲ್ವೆ ಕಂಬಿ ಬ್ಯಾರಿಕೇಡ್‌ 
ನಿರ್ಮಾಣ ಯೋಜನೆ ಜಾರಿಗೆ | ಕಾಡಂಚಿನ ಗ್ರಾಮಗಳಿಗೆ ಉಪಯೋಗಿಸಿದ ರೈಲ್ವೆ 
ತರಲಾಗಿದೆಯೆಿ; ಹಳಿಗಳನ್ನು ಬಳಸಿಕೊಂಡು ರೈಲ್‌ ಬ್ಯಾರಿಕೇಡ್‌ 
ತರಲಾ ಎನ್ನು ನಿರ್ಮಿಸಿ-ಅಳವಡಿಸುವುದರ. ಮೂಲ... 
ಕಾಡಾನೆ ಮತ್ತು ಮಾಸವ-ಪ್ರಾಣಿಗಳ ಸಂಘರ್ಷ, | 
ಚಿಳನಾಶ ಹಾಗೂ ವನ್ಯಪ್ರಾಣಿಗಳ ಪ್ರವೇಶ 
್‌ ತಡೆಗಟ್ಟುವ ಮತ್ತು ರೈತರಿಗೆ ದೀರ್ಪ್ಷಕಾಲದವರೆಗೆ. 
ಅನುಕೂಲ ಮಾಡಿಕೊಡುವ ಉದಡದೇಶದಿಂದ, 
ಆ) ಸದರಿ- ಹೋಜನಯ ೨೦19-20ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ 
ರೂಪುರೇಪೆಗಳೇನು; ಹಾಗು ಸದರಿ | "ಉಪಯೋಗಿಸಿದ ರೈಲುಹಳೆ ತಡಗೋಡೆಯಿಂದ 
ಯೋಜನೆಯ ಅಂದಾಜು.| ಮಾನವ-ಆನೆ ಸಂಘರ್ಪ ನಿಯಂತ್ರಣ” ಐ೦ಬ 
| ಮೊತೆವೆಮ್ಮ; | ಹೊಸ ' ಕಾರ್ಯಕ್ರಮ/ ಯೋಜನೆಯನ್ನು. 
ರ ಅಸುಪಾನಗೊಳಿಸಲಾಗುತ್ತಿದೆ ನ್‌ ಅದರಂತ 
ರ -| ರಾಜ್ಯದಲ್ಲಿ ಮಾನಪವ-ಆನೆ ಸಂಘರ್ಷ 
ಮಿಯಂತ್ರಣಕ್ಕಾಗಿ "ಉಪಯೋಗಿಸಿದ 
ರೈಲುಹಳಿಗಳನ್ನು ಉಪಯೋಗಿಸಿ 517.50 8. 
ರೈಲೈಹಳಿ - ತಡೆಗೋಡೆಯನ್ನು ಅಂದಾಜು. 
ರೂ.621.00 ಕೋಟಿ ಅನುದಾನದಲ್ಲಿ ಮುಂದಿನ 3 
ವರ್ಷಗಳಲ್ಲಿ ಅನುಪ್ಠಾನಗೊಳಿಸಲು 
| ಉದ್ದೇಶಿಸಲಾಗಿರುತ್ತದೆ. 
ಇ) ಇದುವರೆವಿಗೂ ಎಷ್ಟು ಕಿಮಿ ರಾಜ್ಯದಲ್ಲಿ 2015-16ನೇ ಸಾಲಿನಿಂದ 2020-21ನೇ 


ಸಾಲಿನವರೆಗೆ 181.802 ಕಿ.ಮಿ. ರೈಲ್ವೆ ಬ್ಯಾರಿಕೇಡ್‌" 
ನ್ನು ನಿರ್ಮಾಣ ಮಾಡಲಾಗಿದೆ. 


2019-20ನೇ ಸಾಲಿವಿಂದ ರೈಲ್ವೆ ಬ್ಯಾರಿಕೇಡ್‌ 
ನಿರ್ಮಾಣಕ್ಕಾಗಿ ಪ್ರತ್ಯೇಕ ಲೆಕ್ಕಶೀರ್ಷಿಕೆ 4406-01- 
| 101-0-01-ಉಪಯೋಗಿತ. ರೈಲ್ವೆ ಹಳಿಗಳ 
ಬ್ಯಾರಿಕೇಡ್‌ ನಿರ್ಮಾಣದಿಂದ ಮಾನವ-ವನ್ಯ 
ಪಾಣಿ: ಸಂಘರ್ಷ ವಿಯಂತ್ರಣ-132-ಬಂಡವಾಳ 
ವೆಚ್ಚಗಳು ಇದರಡಿ ಬಿಡುಗಡೆ... ಮಾಡಿದ 
ಅನುದಾನದ ವಿವರ ಈ ಕೆಳಗಿನಂತಿದೆ. 


y 


ಪ್ರಶ್ನೆ ಉತ್ತರ 


ಎ ಬಿಡುಗಡೆ ಮಾಡಿದ ಮೊತ್ತ | 
(ರೂ. ಲಕ್ಷಗಳಲ್ಲಿ) 

| 2019-20 5,000.00 | 

2020-21 5000.00 

2021-22 5000.00 

ಒಟ್ಟು 15,000.00 : 

ರಾಜ್ಯದಲ್ಲಿ ರೈಲ್ಲೆ ಬ್ಯಾರಿಕೇಡ್‌ ನಿರ್ಮಾಣ ಮಾಡಿರುವ 
ವಿವರ. 
ಕ್ರ. | ವಿಭಾಗ ಪರಿಮಾಣ 
ಸಲ. (8.ಮಿಿಗಳಲ್ಲಿ) 


ಮಾ ಗರಪೂಳ ಹುಲಿ ಸಂರಕ್ಕಿತ ಪ್ರದೇಶ | 54508 


ಸ 
ಈ ೨ ಗ್ರಿಂನೇಪುರ ಹುಲ ಸಂಲಕ್ನಿತ ದೇಶ 50.73 | 
5 ನ್ಟರುವಟ್ಟ ರಾಫ್ಟೀಯ | 30677 
4 ಕಾಷೇರಿ ವನ್ಯಜೀವಿ-ವಿಭಾಗ “| 1405 
ವತ್ತ ವಡ ವನಣೀವಿ Sn | 25 
[ಮಡಿಕೇರಿ ಪ್ರಾದೇಶಿಕ ವಿಭಾಗ - 9.516 
ನಪ್ರಾದೇಶಿಕ:ವಿಭಾಗ — 
3 ರಾಮನಗರ ಪಾದೇಶಿಕ ವಿಭಾಗ : 14250 
ಒಟ್ಟು _ “181802 
ಈ | ಬಂಡೀಪುರ ಅರಣ್ಯ] ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮೊಳೆಯೂರು 
ವ್ಯಾಪ್ತಿಯ ಮಳೂರು | ವನ್ಯಜೀವಿ ವಲಯದ ಮ್ಯಾಪ್ತಿಯಲ್ಲಿ 
ವಲಯ ಪ್ರದೇಶದ ಫೊಳೆಯೂರಿನಿಂದ ಸೀಗೆವಾಡಿವರೆಗೆ ಒಟ್ಟು 4 ಕಿ.ಮಿ 
ಮಳೂರಿನಿಂದ ರೈಲ್ವೇ ಬಾಿಕೇಡ್‌ ನಿರ್ಮಾಣ ಕಾಮಗಾರಿ ಕೈಗೊಳೆಲು | 
ಸೀಗೆಪಾಡಿಯವರಗೆ . ಬಾಕಿ ಉದ್ಮಶಿಸಿದ್ದು, 2022-23ನೇ ಸಾಲಿನಲ್ಲಿ ಅನುದಾನದ 


ಇರುವ ಬ್ಯ್ಯರಿಕೇಡ್‌ ಲಭ್ಯತೆಯ ಆಧಾರದ ಮೇಲೆ ಕೈಗೊಳ್ಳಲಾಗುವುದು. 
ನಿರ್ನೂಣ ಕಾರ್ಯವನ್ನು . 

ಯಾವ ಕಾಲಮಿತಿಯಲ್ಲಿ 
ಪೂರ್ಣಗೊಳಿಸಲಾಗುವುದ' 


ಸಂಖ್ಯ ಅಪಜೀ 12 ಎಫ್‌ಟಿಬಸ್‌ 2022 


NN 


ಅರಣ್ಯ, ಆಹಾರ, ಪಾಗರಿಸ-ಸರಬರ್‌ 
ಮತ್ತು ಗ್ರಾಹಕರೆ ವ್ಯವಹಾರಗಳ ಸಚಿವರು 


